ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾಂಕ :01 ನೇ ಫೆಬ್ರವರಿ, 2021 


ಮಕ್ಕಳ ಖಾಯಿಲೆಗೆ ಸಂಬಂಧಿಸಿದ ಲಸಿಕೆಗಳ ಬಗ್ಗೆ 


ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) - 


22 (182) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವದೆ- 


(ಅ) ಪ್ರಸ್ತುತ ಮಕ್ಕಳಿಗೆ ಯಾವ ಯಾವ ಖಾಯಿಲೆಗಳಿಂದ ರಕ್ಷಣೆ ಪಡೆಯಲು ಲಸಿಕೆಗಳನ್ನು 
ನೀಡಲಾಗುತ್ತಿದೆ ; 


(ಆ) ಸದರಿ ಖಾಯಿಲೆಗಳಿಂದ ಸಾಯುತ್ತಿರುವ ಹಾಗೂ ಖಾಯಿಲೆಗೆ ಒಳಪಡುತ್ತಿರುವ ಮಕ್ಕಳ ಸಂಖ್ಯೆ ಎಷ್ಟು 
;3 ವರ್ಷಗಳ ಅಂಕಿ-ಅಂಶಗಳನ್ನು ಒದಗಿಸುವುದು; 


(ಇ) ಈ ಖಾಯಿಲೆಗಳಿಂದ ಸಂಪೂರ್ಣವಾಗಿ ರಕ್ಷಣೆ ಪಡೆಯಲು ಇರುವ ಸವಾಲುಗಳೇನು ; 


(ಈ) ಅಲೋಪತಿ ವಿಧಾನ ಹೊರತುಪಡಿಸಿ ಇತರೆ ಪದ್ದತಿಯಿಂದ ಸದರಿ ಸವಾಲುಗಳಿಗೆ ಪರಿಹಾರ 
ಕಂಡುಕೊಳ್ಳುವಲ್ಲಿ ನಡೆದಿರುವ ಪ್ರಯತ್ನಗಳೇನು; ಇದರ ಫಲಶೃತಿಗಳೇನು ? (ವಿವರ ನೀಡುವುದು) 


